ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪಶ್ನೆ 


ಸದಸ್ಯರ ಹೆಸರು | ಶ್ರೀ ಪ್ರಕಾಶ ಕೆ. ರಾಥೋಡ್‌ (ನಾಮನಿರ್ದೇಶನ) 


ಉತ್ತರಿಸಬೇಕಾದ ದಿನಾಂಕ 15-12-2021 


. [ಉತ್ತರಿಸುವ ಸಚಿವರು ವಸತಿ ಹಾಗೂ ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು - 


ಕ್ರ ಪಕ್ನೆ ಉತ್ತರ 
ಸಂ 
ಅ 


ಎಜಯಪುರ ಜಿಲ್ಲೆಯಲ್ಲಿ ವಿಮಾನ | ವಿಜಯಪುರ ವಿಮಾನ ನಿಲ್ದಾಣದ ಪ್ಯಾಕೇಜ್‌-1 
ನಿಲ್ದಾಣ ನಿರ್ಮಾಣ ಕಾರ್ಯ ರಲ್ಲಿನ ರೂ೨5 ಕೋಟಿ ಮೊತ್ತದ ಕಾಮಗಾರಿಗಳಾದ 


ಯಾವ ಹಂತದಲ್ಲಿದೆ; ರನ್‌ವೇ, ಏಪ್ರಾನ್‌, ಟ್ಯಾಕ್ಷಿವೇ, ಅಂತರಿಕ ಮತ್ತು 
ಆವರಣ ರಸ್ತೆಗಳು ಪ್ರಗತಿಯಲ್ಲಿದ್ದು, ಸುಮಾರು 
ಶೇಕಡಾ 48ರಷ್ಟು ಕಾಮಗಾರಿಗಳು 


| ಪೂರ್ಣಗೊಂಡಿವೆ. ಮತ್ತು ರೂ.125 ಕೋಟಿ 
ಮೊತ್ತದ ಪ್ಯಾಕೇಜ್‌-2 ಹಾಗೂ ಪ್ಯಾಕೇಜ್‌-3ರ 


ಕಾಮಗಾರಿಗಳಿಗೆ (ಕಟ್ಟಡ ಮತ್ತು ವಿದ್ಯುತ್‌ 


ಯಂತ್ರೋಪಕರಣ) ಟೆಂಡರ್‌ ಅನ್ನು 
ಆಹ್ನಾನಿಸಲಾಗಿದ್ದು, ತಾಂತ್ರಿಕ ಬಿಡ್‌ ಮೌಲ್ಯಮಾಪನ 
ಪೂರ್ಣಗೊಂಡಿರುತ್ತದೆ. 


ಆ | ವಿಮಾನ ನಿಲ್ದಾಣ ನಿರ್ಮಾಣ | ವಿಮಾನ ನಿಲ್ದಾಣ ನಿರ್ಮಾಣ ಮಾಡಲು 727 
ಮಾಡಲು ಎಷ್ಟು ಎಕರೆ | ಎಕರೆ ಜಮೀನನ್ನು ವಶಪಡಿಸಿಕೊಳ್ಳಲಾಗಿದೆ. 
ಜಮೀನುಗಳನ್ನು 

ವಶಪಡಿಸಿಕೊಳ್ಳಲಾಗಿದೆ; 


ಈ ನಿರ್ಮಾಣಕ್ಕೆ ಬೇಕಾಗಿರುವ 
ಒಟ್ಟು ಹಣಿ ಎಷ್ಟು ಯಾವಾಗ 
ಆರಂಭಿಸಲಾಗುವುದು? 


ಈ ಯೋಜನೆಯ ಒಟ್ಟು ಅಂದಾಜು ರೂ.220 
ಕೋಟಿಗಳಾಗಿದ್ದು, ಡಿಸೆಂಬರ್‌ 2022ರಲ್ಲಿ 
ಪೂರ್ಣಗೊಳ್ಳುವ ನಿರೀಕ್ಷೆಯಿದೆ. 


ಸಂಖ್ಯೆ; ಮೂಅಇ 160 ರಾಅವಿ 2021 


ey 


ವಿ. ಸೋಮಣ್ಣ) 
ವಸತಿ ಹಾಗೂ ಮೂಲಸೌಲಭ್ಯ ಅಭಿವೃದ್ಧಿ ಸಚೆವರು 


